ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


79 (605) 

ಶ್ರೀ ರಘುನಾಥ್‌ ರಾವ್‌ ಮಲ್ಲಾಪೂರೆ 
(ವಿಧಾನಸಭೆಯಿಂದ ಚುನಾಯುತರಾದವರು) 
10-03-2020 

ಮಾನ್ಯ ನಗರಾಭವ್ಯೃದ್ಧಿ ಸಚಿವರು. 


ಪ್ರಶ್ನೆ 


ಉತ್ತರಗಳು | 


ಕೈಗೊಳ್ಳಲಾಲತು; [ol ಕಾಮಗಾರಿಯನ್ನು 
ಯಾವ ವ್ಯಕ್ತಿ / ಸಂಸ್ಥೆಗೆ ನೀಡಲಾಗಿರುತ್ತದೆ; 
(ಪ್ರಷ್ಟ ವಿವರ ನೀಡುವುದು) 


ಅ) | ಜೀದರ್‌ ಜಲ್ಲೆ, ಜೀದರ್‌ ತಾಲ್ಲೂಕಿನಲ್ಲಿ ಕೆ.ಯು.ಐ.ಡಿ.ಎಫ್‌.ಸಿ ವತಿಯುಂದ ಏಷ್ಯನ್‌ ಅಭಿವೃದ್ಧಿ 
ಬರುವ ಗೋರನಳ್ಳ ಗ್ರಾಮದಲ್ಲ ಕೊಳಚೆ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ 
ಪುದ್ಧೀಕರಣ ಘಟಕ (ಎಸ್‌.ಟ.ಪಿ)ದ | ಬಂಡವಾಳ ಹೂಡಿಕಾ ಕಾರ್ಯಕ್ರಮದಡಿಯಲ್ಲ 
ಕಾಮಗಾರಿಯು ಯಾವಾಗ | (ಎನ್‌ಕೆಯುಎಸ್‌ಐಪಿ) ಜೀದರ್‌ ನಗರದಲ್ತ್ಲ ಒಳಚರಂಡಿ ಜಾಲ 
ಪ್ರಾರಂಭಗೊಂಡಿದೆ; ಇದಕ್ಕಾಗಿ | ಅಳವಡಿಕೆ ಹಾಗೂ ತ್ಯಾಜ್ಯ ನೀರು ಸಂಸ್ಥರಣ ಘಟಕ ಜೀದರ್‌ 
ಸರ್ಕಾರದಿಂದ ಮಂಜೂರಾದ ಅನುದಾನದ | ತಾಲ್ಲೂಕು ಗೋರನಳ್ಲ ಗ್ರಾಮದಲ್ಲ ನಿರ್ಮಾಣ (ಪ್ಯಾಕೇಜ್‌ 
ಮೊತ್ತವೆಷ್ಟು; ಈವರೆಗೆ ಇದಕ್ಸಾಗಿ | ಸಂಖ್ಯೆ: ೦2೨ಜಡಿಆರ್‌೦೨) ಕಾಮಗಾರಿ ದಿನಾಂಕ 
ಬಡುಗಡೆಯಾದ ಅನುದಾನವೆಷ್ಟು: (ಸ್ಲಷ್ಟ | 2೭/೦7/2೭೦1 ರಂದು ಪ್ರಾರಂಭಸಲಾಗಿದೆ. 
ಮಾಹಿತಿ ನೀಡುವುದು) 

ಶೇ ಕಾಮಗಾರಿಗೆ ಒಟ್ಟು ರೂ.೨8೦ ಕೋಟ 
ಮಂಜೂರಾಗಿದೆ. ಈ ವರೆಗೆ ರೂ.3518 ಕೋಟಗಳು 
ಅನುದಾನ ವೆಚ್ಚಮಾಡಲಾಗಿದೆ. ಘಟಕವು ಪೂರ್ಣಗೊಂಡಿದೆ. 

ಕ.ನ.ನೀಸ ಮತ್ತು ಒಚ ಮಂಡಳಿ ವತಿಯಿಂದ ಕೇಂದ್ರ 
ಪುರಸ್ಕೃತ ಅಮೃತ್‌ ಯೋಜನೆಯಡಿ ಗೋರನಳ್ಟ ಗ್ರಾಮದಲ್ಲಿ 
17.26 ಎಂ.ಎಲ್‌.ಡಿ ಸಾಮರ್ಥ್ಯದ ಮಲನ ಸೀರು ಸಂಸ್ಥರಣಾ 
ಘಟಕ (ಎಸ್‌.ಟ.ಪಿ) ದ ಕಾಮಗಾರಿಯನ್ನು ಅಕ್ಟೋಬರ್‌ 
2೦16 ರಲ್ತ ಪ್ರಾರಂಭಸಲಾಗಿದೆ, ಕಾಮಗಾರಿಗಳು ಶೇ.೨8 ರಷ್ಟು 
ಪೂರ್ಣಗೊಂಡಿದ್ದು, ಡಿಸೆಂಬರ್‌-2೦1೨ ರಿಂದ 
ಪ್ರಾಯೋಗಿಕವಾಗಿ ಚಾಲನೆಗೊಆಸಲಾಗಿದೆ. ಬಾಕಿ 
ಕಾಮಗಾರಿಗಳನ್ನು ಮಾರ್ಜ್‌-2೨೦೭೦ ರೊಳಗಾಗಿ 
ಪೂರ್ಣಗೊಳಸಲಾಗುವುದು. 

ಜದರ್‌ ನಗರ ವಲಯ-೭ ರ ಒಳಚರಂಡಿ 
ಯೋಜನೆಯ ಮಂಜೂರಾದ ಮೊತ್ತ ರೂ.116.೦೦ ಕೋಟಗಳು, 
ಇಲ್ಪ್ಲಯವರೆಗೂ ರೂ.74.52  ಕೋಟಗಳ ಅನುದಾನ 
ಬಡುಗಡೆಯಾಗಿರುತ್ತದೆ. 

ಆ) [ಈ ಕಾಮಗಾರಿಯ ಗುಣಮಟ್ಟವನ್ನು ಕೆ.ಯು.ಐ.ಡಿ.ಎಫ್‌.ಸಿ ವತಿಯಂದ `ಈ ಕಾಮಗಾರಿಯ 
ಪರಿಯಾಗಿ ಪರೀಕ್ಷಿಸಲಾಗಿದೆಯೇ; ಗುಣಮಟ್ಟವನ್ನು ಸರಿಯಾಗಿ ಪರೀಕ್ಷಿಸಿದೆ. ಕಾಮಗಾರಿ 
ಹಾಗಿದ್ದಲ್ಲ. ಇದನ್ನು ಯಾವ ರೀತಿಯಲ್ಲ ಗುಣಮಟ್ಟವನ್ನು ಐಎಸ್‌ ಮಾನದಂಡದಲ್ಲ ನಿಗಧಿಪಡಿಸಿರುವ 
ಯಾವಾಗ ಯಾವ ಸಂಸ್ಥೆಯಿಂದ ಅಂಶಗಳಂತೆ ಆಗಿ೦ದಾಧ್ದೆ ಕೆಯುಐಡಿಎಫ್‌ಸಿ ಸಂಸೆಯುಂದ 


ನೇಮಿಸಲ್ಪಟ್ಟ ಸಮಾಟೋಚಕರಾದ ಮೆ//ಹೆಶ್ಲೊನಿಂಗ್‌ 
ಡಿಹೆಚ್‌ವಿ ಕನ್ನೆಲ್ಪಂಗ್‌ ಇಂಡಿಯಾ ಆಅ. ರವರು ಜುಲ್ಕೆ 2೦% 
ರಿಂದ ಜೂನ್‌ 2೭೦17 ಹಾಗೂ ಮೆ//ಎಸ್‌ಟಇಎಂ -ಸೆಂಟರ್‌ 
ಫಾರ್‌ ಪಿಂಬಯಾಪಿಸ್‌ ಆಪ್‌ ಟಿಕ್ನೋಲಜ, ಎನ್ಸಿರಾನ್ಯೆಂಟ್‌ 
ಮ್ಯಾನೇಜೆಮೆ೦ಟ್‌ ರವರಿಗೆ ಆಗಸ್ಟ್‌ 2೨೦17 ರಿಂದ ಮೇ 2೦1೨ 
ರವರೆಗೆ ನಿಯಮಿತವಾಗಿ ಕಾಮಗಾರಿಯ ಗುಣಮಟ್ಟವನ್ನು 
ಪರಿಶೀಲಸಿರುತ್ತಾರೆ. 


ಉತ್ತರಗಳು 


ಈ ಕಾಮಗಾರಿಗೆ ಉಪಯೋಗಿಸಿರುವ ಸಾಮಗ್ರಿಗಳಾದ 

ಮರಕು, ಸೂಕ್ತ ಮಣ್ಣು. ಜಲ್ಲ. ಸಿಮೆಂಟ್‌ ಮತ್ತು ಕಣ್ಣಣದ 

ಗುಣಮಟ್ಟವನ್ನು ಪರಿಶೀಅಸಿ ಐಎಸ್‌ಐ ನಲ್ತ್ಪ ನಿಗಧಿಪಡಿಸಿರುವ 
ಅಂಶಗಳಗೆ ತಾಜಕೆಯಾದ ಮೇಲೆ ಕಠ ಸಾಮದ್ರಿಗಳನ್ನು 
ಉಪಯೋಗಿಸಿ ಕೆಲಸ ನಿರ್ವಹಿಸಿದೆ. ಶೇ ಕಾಮಗಾರಿಯನ್ನು 
ಮೆ//ಅಯ್ಯಪ್ಪಾ ಇನ್ಹ ಪ್ರಾಜೆಕ್ಸ್‌ಸ್‌ ಮತ್ತು ಮೆ// ಮೇಘಾ 
ಇನ್ವಾಸ್ಟಕ್ಷರಸ್‌ (ಜಿ.ವಿ) ಹೈದರಾಬಾದ್‌ ಇವರಿಗೆ 
ದಿ:2೨/೦7/೨೦1 ರಂದು ಗುತ್ತಿಗೆ ನೀಡಲಾಗಿದೆ. 

ಕ.ನ.ನೀಸ ಮತ್ತು ಒಚ ಮಂಡಳ ವತಿಯಿಂದ 
ಕೈಗೊಂಡಿರುವ ಕಾಮಗಾರಿಗಳ ಗುಣಮಟ್ಟವನ್ನು ಒಟ್ಟು ಮೂರು 
ಹಂತದಲ್ಲ ಪರಿಶೀಅಸಲಾಗುತ್ತಿದೆ. 

1 ಕಾಮಗಾರಿಗೆ ಅವಶ್ಯಕವಿರುವ ಒಳಚರಂಡಿ ಕೊಳವೆ, 
ಆಳುಗುಂಡಿಗಳ ಫ್ರೇಮ್‌ ಮತ್ತು ಕವರ್‌, 
ಯಂತ್ರೊಪಕರಣಗಳು ಇತ್ಯಾದಿ ಸಾಮರ್ರಿಗಳನ್ನು 
ತಯಾರಿಸುವ ಹಂತದಲ್ಲಿಯೇ ತಯಾರಿಕೆ ಘಟಕದಲ್ಲಯೇ 
ಮೂರನೇ ವ್ಯಕ್ತಿಯಿಂದ ಗುಣಮಟ್ಟವನ್ನು ಪರೀಕ್ಷೆ 
ಮಾಡಿಸಲಾಗುತ್ತಿದೆ. 

೨) ಕಾಮಗಾರಿಗೆ ಅವಶ್ಯಕವಿರುವ ಇಟ್ಟಗೆ, ಮರಳು, ಜೆಲ್ತ, 
ಸಿಮೆಂಟ್‌, ಸ್ಟೀಲ್‌ ಇತ್ಯಾದಿ ಕಚ್ಚಾ ಸಾಮರ್ರಿಗಳನ್ನು 
ಸ್ಥಳೀಯ ಇಂಜನಿಯರಿಂಗ್‌ ಕಾಲೇಜನಲ್ಲ ಕಾಲಕಾಲಕ್ಷೆ 
ಪರೀಕ್ಷೆಗೆ ಒಳಪಡಿಸಿ, ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುತ್ತಿದೆ. 

3) ಕಾಮಗಾರಿ ನಡೆಯುವ ಸ್ಥಳದ, Concrete Cube 


Strength, Slump Test, ಇತ್ಯಾದಿ ಪರೀಕ್ಷೆಗಳನ್ನು 
ಕೈಗೊಳ್ಳಲಾಗುತ್ತಿದೆ. 


ಮಂಡಳ ಇಂಜನಿಯರುಗಳು ಅಲ್ಲದೇ, ಮಂಡಳ 
ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳ ಗುಣಮಟ್ಟ ಮತ್ತು 
ಮೂರನೇ ವ್ಯಕ್ತಿ ತಪಾಸಣೆಗಾಗಿ ಮೆ: ಐ.ಪಿ.ಇ ಗ್ಲೋಬಲ್‌ ಅ, 
ನವದೆಹಅ (ಪಿ.ಡಿ.ಎಮ್‌.ಸಿ) ಇವರನ್ನು ಗುತ್ತಿಗೆ ಮುಖಾಂತರ 
ರಾಜ್ಯದ ಎಲ್ಲಾ ಅಮ್ಯತ ಯೋಜನೆಗಳಗೆ ನೇಮಿಸಲಾಗಿದ್ದು 
ಗುತ್ತಿಗೆ ಮೊತ್ತ ರೂ.66.57 ಕೋಟಗಳು ಆಗಿರುತ್ತದೆ. 

ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ ಎಸ್‌ಟಪಿ ಘಟಕದ 
ತಳವನ್ನು ಜ.ಸಿ ಬ್ಲಾಂಕೆಬ್‌ನಿಂದ ಭದ್ರಪಡಿಸಿದ ಮೇಲೆ ತ್ಯಾಜ್ಯ 
ನೀರನ್ನು ತುಂಬಲಾಯುತು. ತ್ಯಾಜ್ಯ ಸೀರು ಸಂಸ್ಥರಣ 
ಘಟಕದಿಂದ ನೀರು ಹೋರಿಕೆಯಾಗಿ ತೆರೆದ ಭಾವಿ ಹಾಗೂ 
ಕೊಳವೆ ಭಾವಿಗಳೆ ನೀರು ಮಲೀನವಾಗಿರುತ್ತದೆ ಎಂದು 
ಸ್ಥಳೀಯ ಸುದ್ದಿ ಮಾದ್ಯಮಗಳಕಲ್ಪ್ಲ ವರದಿಯಾಗಿತ್ತು. ತಕ್ಷಣ ಜಲ 
ತ್ಯಾಜ್ಯ ಘಟಕಕ್ಕೆ ಬಡುತ್ತಿದ್ದ ಜಲ ತ್ಯಾಜ್ಯವನ್ನು 
ಸ್ಥಗಿತಗೊಆಸಲಾಯುತು. 


ಶೇ ಕೊಳಟೆ ಶುದ್ಧೀಕರಣ ಘಟಕದಿಂದ 
ಸುತ್ತ ಮುತ್ತಅನ ಗ್ರಾಮಗಳಲ್ಪನ ಬಾವಿ. 
ಬೋರ್‌ವೆಲ್‌ಗಳಲ್ಪನ ಅಂತರ್ಜಲ 
ಕಲುಷಿತಗೊಂಡು ಇದರಿಂದ 
ಪಾರ್ವಜನಿಕರ ಆರೋಗ್ಯದ ಮೇಲೆ 
ದುಷ್ಠರಿಣಾಮ ೫ಭೀರಿರುವುದು ಹಾಗೂ 
ಅಕ್ಕಪಕ್ಷದ ಜಮೀನಿನಲ್ಪ್ಲ ಬೆಳೆದ ಬೆಳೆಗಳು 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲ. ಈ ಕುರಿತು 


9 ಇನೆ ಎಣಿ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು: ಇಸ್‌ಲಧಿನಿತಟರದ ಪಟೇಶವು: ಛಡಲುಟ್‌ ಮಾದರಿಯ 


ಮಣ್ಣಾದುದರಿಂದ, ಘಟಕದ ತಳವನ್ನು ಬ.ಸಿ ಬ್ಲಾಂಕೆಬ್‌ನಿಂದ 
ಭದಪಡಿಸಿದ್ದಾಗ್ಯೂ ಕೊಳಚೆ ನೀರು ಸೋರಿಕೆಯಾಗುತ್ತಿರುವುದು 
ಕಂಡುಬಂದಿದೆ. ಮಣ್ಣಿನ ತಜ್ಞರ ಅಭಿಪ್ರಾಯದಂತೆ ಮಣ್ಣಿನ ಗುಣ 
ಲಕ್ಷಣವನ್ನು ಪರಿಕ್ಷಿಸಿ ಸೋರುವಿಕೆಯ ದೋಷವನ್ನು 
ನಿವಾರಣೆಮಾಡಲು ಕ್ರಮ ವಹಿಸಲಾಗಿದೆ. 


ಹೀ 


ಉತ್ತರಗಳು 


ಈ) 


ಹಾಅ ಚಬeದರ್‌ ನಗರದ ತ್ಯಾಜ್ಯ ನೀರನ್ನು ಅಮೃತ್‌ 
ಯೋಜನೆಯಲ್ಲ ನಿರ್ಮಿಸಿರುವ ಎಸ್‌ಟಪಿ ಘಟಕದಿಂದ 
ಸಂಸ್ಥರಿಸಲಾಗುತ್ತಿದೆ. ಘಟಕದ ತಳವು ಭದವಾಗಿ ಹೋರಿಕೆಯು 
ನಿಂತ ಮೇಲೆ ಎಸ್‌ಟಿ ಘಟಕವನ್ನು 
ಉಪಯೋಗಿಸಲಾಗುವುದು. 
ಕ.ನ.ನೀ.ಸ ಮತ್ತು ಒಚ ಮಂಡಳ ಪತಿಯಿಂದ 
ನಿರ್ಮಾಣವಾಗಿರುವ ಮಠಅನ ನೀರು ಸಂಸ್ಥರಣಾ ಘಟಕವನ್ನು 
ತಳಪಾಯಕ್ಸೂ ಕಾಂಕ್ರಿಟ್‌ ಹಾಕಿ ನಿರ್ಮಿಸಿರುವದರಿಂದ, 
ಮಾಅನ್ಯದ ಪ್ರಶ್ನೆ ಉದ್ದವಿಸುವುದಿಲ್ಲ. 


ಸುಳ್ಳು ಮಾಹಿತಿಯನ್ನು ನೀಡುತ್ತಿರುವ 
ಜೀದರ್‌ ಜಲ್ಲೆಯ ಅಧಿಕಾರಿಗಳ ಮೇಲೆ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು 
(ಸಂಪೂರ್ಣ ಮಾಹಿತಿ ನೀಡುವುದು) 


ಯಾವುದೇ ಸುಳು ಮಾಹತಿ ನೀಡಿರುವುದೆಲ್ಲ ಹಾಗೂ 
ಎಲ್ಲೂ ಅಧಿಕಾರಿಗಳಗೆ ವಾಸ್ತವಿಕ ಹಾಗೂ ಸತ್ಯವಾದ 
ಮಾಹಿತಿಯನ್ನು ಮಾತ್ರ ನೀಡಬೇಕೆಂದು ಕಾಲಕಾಲಕ್ಕೆ 
ಸೂಚಿಸಲಾಗಿದೆ. 


ನಅಇ 66 ಪಿ.ಆರ್‌.ಜೆ ೭೦೭೦ 


.ಏ. 'ಹಿಸವರಾಜ) 
ನಗರಾಭವ್ಯಧ್ಧಿ ಸಚಿವರು. 


